ಪೌರತ್ಸ್ನದ ಆದರ್ಶಗಳು 


ಹೃದಯಕಾಂತ್‌ ದಿವಾನ್‌ 


ಶಿಕ್ಷಣ ಎಂಬ ಪ್ರಕ್ರಿಯೆಯು ಒಂದು ಮಗುವನ್ನು ಆತನ/ಆಕೆಯ 
ದೇಶದ ಭಾಗವನ್ನಾಗಿ ಮಾಡುವಲ್ಲ ತಯಾರಿ ಮಾಡುತ್ತದೆ. ಅದು 
ಮಗುವನ್ನು ದೇಶದ ಉತ್ತಮ ಹಾಗೂ ಜವಾಬ್ದಾರಿಯುತ 
ಪ್ರಜೆಯನ್ನಾಗಿ ಮಾಡಬೇಕು ಮತ್ತು ಆಕೆ/ಆತ ನಿರ್ವಹಿಸಬೇಕಾದ 
ಪಾತ್ರಗಳ ಬಧ್ಯೆ ಜ್ಞಾನವನ್ನು ತುಂಬಬೇಕು. ಜೊತೆಗೆ ಹಾಗೆ ಮಾಡಲು 
ಇರುವ ಕಾರಣಗಳನ್ನು ಮತ್ತು ಅವುಗಳ ವಿವಿಧ ಪ್ರರೂಪಗಳನ್ನೂ 
ಕೂಡ ತಿಅಸಬೇಕಾಗುತ್ತದೆ. ತಾನೊಬ್ಜನೇ(ಕೇ) ಅಲ್ಲ ಇತರರೂ 
ಇದ್ದಾರೆ ಎಂಬ ಅರಿವನ್ನು ಬೆಳೆಸುವುದು ಕೂಡ ಶ್ರೇಷ್ಠ ಪ್ರಜೆಯ 
ಪಾಅಗೆ ಬಹುಮುಖ್ಯ. ಉತ್ತಮ ಪೌರತ್ವ ಅಂದರೆ, ವಿಶಾಲ 
ವ್ಯಾಪ್ತಿಯನ್ನು ಪರಿಗಣಿಸುವುದು ಹಾಗು ಈ ಈ ರಾಷ್ಟ್ರಕ್ಕೆ ಅಥವಾ 
ದೇಶದ ಜನರಲ್ಲ ಯಾರೊಬ್ಬರಿಗೇ ಆಗಆ ಕೇಡು ತರುವಂತಹ 
ಪರಿಸ್ಥಿತಿಗಳನ್ನು ಎದುರಿಸುವ ಮತ್ತು ಬದಲಅಸುವ ಪ್ರಯತ್ನಗಳಲ್ಲ 
ತೊಡಗಿಕೊಳ್ಳುವುದೇ ಆಗಿದೆ. 


ಒಚಿದು ಮಗುವನ್ನು. ಅದರ ಕಲ್ಪನೆಗಳನ್ನು ಮತ್ತು ಅದು 
ತೊಡಗಿಕೊಳ್ಳುವ ಮಾರ್ಗಗಳನ್ನು ಅನೇಕ ಸಂಗತಿಗಳು 
ರೂಪಿಸುತ್ತಾ ಹೋಗುತ್ತವೆ. ಇವುಗಕಲ್ಲ ಮೊದಲ ಹೆಜ್ಜೆಯಾಗಿ 
ಬರುವುದು ಅದರ ಕುಟುಂಬ ಮತ್ತು ಸುತ್ತಅನ ಸಮುದಾಯ. ತಮ್ಮ 
ಮಕ್ಕಳು ಸಮುದಾಯದೊಂದಿಗೆ ಸಾಮರಸ್ಯದಿಂದ ಬೆರೆಯಬೇಕು 
ಮತ್ತು ಅದು ಕಾರ್ಯನಿರ್ವಹಿಸುವ ರೀತಿಯಲ್ಲ ಅಂತರ್ಗತ- 
ವಾಗಬೇಕು: ಅದು ತನ್ನದೇ ಎಂಬ ಭಾವನೆ ಅವರಿಗೆ 
ಬರುವಂತಿರಬೇಕು: ಅದಕ್ಕೆ ಕೊಡುಗೆಯನ್ನು ನೀಡುವಂತಿರಬೇಕು 
ಮತ್ತು ಅಂತಿಮವಾಗಿ ಆ ಮೂಲಕ ವಿಶ್ವಾಸವನ್ನು ಗಳಸಿ ಅದನ್ನು 
ಮುನ್ನಡೆಸುವ ಜವಾಬ್ದಾರಿಗೆ ಹೆಗಲು ಕೊಡುವಂತಿರಬೇಕು: ಈ 
ರೀತಿ ತಮ್ಮ ಮಕ್ಷಳಗೆ ಶಿಕ್ಷಣ ದೊರೆಯಬೇಕು ಎಂಬುದು ಎಲ್ಲ 
ಕುಟುಂಬಗಳ ಅಪೇಕ್ಷೆ ಮತ್ತು ಎಲ್ಲ ಸಮಾಜಗಳ ಅಗತ್ಯ ಕೂಡ 
ಆಗಿದೆ. ಸಮುದಾಯಗಳು ವಿಸ್ತಾರಗೊಳ್ಳುತ್ತ ಹೋಗುತ್ತಿರು- 
ವುದರಿಂದ ಮತ್ತು ಅದರ ಪ್ರರೂಪ ಬಹುತೇಕ ಸಂಕೀರ್ಣ- 
ವಾಗುತ್ತಿರುವುದರಿಂದ ಮಕ್ಕಳು ತಮ್ಮ ಕುಟುಂಬದ 
ಹೊರಗಿನವರೊಂದಿಗೆ ಅದರಲ್ಲೂ ಅವರ ಕುಟುಂಬಗಳಗೆ 
ಪರಿಚಯವೇ ಇಲ್ಲದವರ ಜೊತೆ ಹೆಚ್ಚು ಹೆಚ್ಚು ಮುಖಾಮುಖ- 
ಯಾಗುತ್ತಾರೆ. ಹೊಸ ಪರಿಸ್ಥಿತಿಗಳಗೆ ಅವರು ಸಾಕ್ಷಿಯಾಗಿ 
ಅಪರಿಚಿತರೊಂದಿಗೆ ಸಂವಹನ ನಡೆಸುವಂತಿರಬೇಕು. ಮಕ್ಕಳು 
ಅಪರಿಚಿತರನ್ನು ಎದುರಿಸುವುದರ ಜೊತೆಗೆ ಅಪರಿಚತರಲ್ಲದ, ಆದರೆ 
ಅವರ ಕುಟುಂಬದ ಬಾಗವಾಗಿರದ ಜನರ ಜೊತೆಗೂ 
ಮುಖಾಮುಖಯಾಗಬೇಕು. ತಮ್ಮ ಕುಟುಂಬಗಳ ಬೆಂಬಲವಿಲ್ಲದೆ 
ಇಂಥವರ ಜೊತೆ ಸಂಬಂಧ ಬೆಳೆಸಿಕೊಳ್ಳಲು ಮತ್ತು ಅವರೊಂದಿಗೆ 
ಹೇಗೆ ವರ್ತಿಸಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು 
ಮುಖ್ಯವಾಗುತ್ತದೆ. ನೈಜ ಪರಿಸ್ಥಿತಿಯಲ್ಲ ಕೆಲವು ಕಟ್ಟುಕಟ್ಟಳೆಗಳು 
ಇರುತ್ತವೆ ಎನ್ನುವುದು ಬೇರೆ ಮಾತು. 


ಸಂವಹನದ ಸೂಕ್ಷ್ಯತೆಯ ವ್ಯತ್ಯಾಸಗಳನ್ನು ಕಅಯುವುದು 


ಮಕ್ಕಳು ತಮ್ಮ ಸುತ್ತಮುತ್ತಅನ ಪ್ರಪಂಚದಲ್ಲ ಎದುರಾಗುವ 
ಪರಿಸ್ಥಿತಿಗಳನ್ನು ನಿಭಾಲುಸಲು. ಆಯ್ದೆಗಳನ್ನು ಮಾಡಿಕೊಳ್ಳ- 


ಬೇಕಾಗುತ್ತದೆ. ಅವರ ಮೇಲೆ ಸಾಕಷ್ಟು ಪ್ರಭಾವವನ್ನು ಅವರ ಹತ್ತಿರದ 
ಜಗತ್ತಿನಲ್ಲ ಮಕ್ಕಆಗಾಗಿ ಕಾಳಜ ವಹಿಸುವವರು, ಅವರ ಬಣ್ಣೆ 
ಉದಾಸೀನ ತೋರುವವರು, ಎಲ್ಲಕ್ಕಿಂತ ಮುಖ್ಯವಾಗಿ ಅವರನ್ನು 
ಉಪಾಂಖದಿಂದ್‌ ಬಳಸಿಕೊಳ್ಳಲು ಬಂಖುಸುವವರಂ 
ಒಳಗೊಂಡಿರುತ್ತಾರೆ. ಈ ಜನರ ನಡುವೆ ಎಷ್ಟೊಂದು 
ವ್ಯತ್ಯಾಸಗಳವೆ ಎಂಬುದನ್ನು ಮಕ್ಷಳು ಅರ್ಥ ಮಾಡಿಕೊಳ್ಳಬೇಕು 
ಮತ್ತು ಪ್ರತಿಯೊಂದಕ್ಕೂ ಸೂಕ್ತವಾಗಿ ಪ್ರತಿಕ್ರಿಬುಸುವಂತಾಗಬೇಕು. 
ವಿಶೇಷವಾಗಿ. ಯಾರಾದರೊಬ್ಬರು ಪ್ರಲೋಭನೆಯ ಮೂಲಕ ಮತ್ತು 
ಅಥವಾ ಪ್ರಾಬಲ್ಯದ ಮೂಲಕ ಆಕೆ/ಆತನನ್ನು ದುರುಪಯೋಗ 
ಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದರೆ ಅದು ಆ ಮಗುವಿಗೆ 
ಗೊತ್ತಾಗಬೇಕು ಮತ್ತು ಅದಕೆ ಆ ಮಗು ಪ್ರತಿರೋಧ 
ತೋರುವಂತಿರಬೇಕು. ಇದಕಾಗಿ ಮಗುವಿಗೆ ತನ್ನು ಬಗೆಗಿನ ಪ್ರ 
ಅರಿವು. ದೇಹ, ತನ್ನ ಮತ್ತು ಅದರ ಹಕ್ಕುಗಳು ಹಾಗು ಅದಕ್ಕಾಗಿ 
ಉಳದವರು ಏನು ಮಾಡಬಹುದು ಎನ್ನುವ ಬಣ್ಣೆ ತಿಆವನ್ನು 
ಮೂಡಿಸಿ ಶಿಕ್ಷಣವನ್ನು ನೀಡಬೇಕಾಗುತ್ತದೆ. 


ಇಂತಹ ಪ್ರಕರಣಗಳಲ್ಲೆಲ್ಲ ಯಾವ ರೀತಿಯ ನಿಲುವನ್ನು 
ಹೊಂದಿರಬೇಕು ಎನ್ನುವ ಬಧ್ಧೆಯೂ ಶಿಕ್ಷಣವನ್ನು ನೀಡಬೇಕಾದ 
ಅಗತ್ಯವಿದೆ. ಕಾಲಕಾಲಕ್ಕೆ ಸಮಾಜ ಮತ್ತು ಪರಿಸ್ಸಿತಿಗಳು 
ಬದಲಾಗುತ್ತಿರುವಂತೆ ಅದಕ್ಕೆ ತಕ್ಕಂತೆ ದುರುಪಯೋಗ- 
ಪಡಿಸಿಕೊಳ್ಳುವ ಮತ್ತು ಅತಿಕ್ರಮಣದ ವರ್ತನೆಗಳ ಸ್ಟರೂಪಗಳೂ 
ಬದಲಾಗಬಹುದು. ಹಾಗಾಗಿ ಮಕ್ಕಳಗೆ ನೀಡುವ ಶಿಕ್ಷಣ ಕೂಡ 
ಇಂಥವುಗಳಗೆ ಹೊಸ ಬಗೆಯ ಪ್ರತಿಕ್ರಿಯೆಗಳನ್ನು 
ಒಳಗೊಂಡಿರಬೇಕು. ಹಾಗಾಗಿ ಒಂದು ಸಮಾಜದ ಸದಸ್ಯನಾಗುವ 
ಮತ್ತು ಸಂಭವನೀಯ ಅಪಾಯಗಳಂದ ರಕ್ಷಿಸಿಕೊಳ್ಳುವಂತೆ 
ತಯಾರಾಗುವ ಇಡೀ ಪ್ರಕ್ರಿಯೆಯಲ್ಲ ಶಿಕ್ಷಣ ಮತ್ತು ಕಲಕೆಯು 
ಒಂದು ಭಾಗವಾದರೆ ಮಾತ್ರ ಇವೆಲ್ಲವೂ ಸಾಧ್ಯವಾಗುತ್ತದೆ. 


ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಈ ದೇಶದ ಪ್ರಜೆಯಾಗಿ ಒಂದು 
ಮಗು ಸುರಕ್ಷಿತವಾಗಿ ಬೆಳೆಯುವುದು, ಸುತ್ತಅನ ಪರಿಸರದ ಬಗ್ದೆ 
ಅರಿವನ್ನು ಹೊಂದುವುದು ಮತ್ತು ಇಂತಹ ವ್ಯವಸ್ಥೆಯಲ್ಲಯೇ 
ತನ್ನನ್ನು ತಾನು ಸಂರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿ- 
ಕೊಳ್ಳುವಂತೆ ಮಾಡುವುದು ಶಿಕ್ಷಣದ ಮುಖ್ಯ ಗುರಿಯಾಗುತ್ತದೆ. 
ತನ್ನ ಸುತ್ತಮುತ್ತಲೇ ಇರುವ ಅನೇಕ ಸೌಲಭ್ಯಗಳ ಬಳಕೆಯ ವೇಕೆ 
ಎದುರಾಗಬಹುದಾದಅಪಾಯಗಳ ಬಣ್ಣೆ ಆಕೆಗೆ ಅರಿವಿರಬೇಕು 
ಮತ್ತು ಮುಂಜಾಗ್ರತೆಯನ್ನು ಹೊಂದಿರಬೇಕು. ಉದಾಹರಣೆಗೆ, 
ರಸ್ತೆಯಲ್ಲ ನಡೆದಾಡುವಾಗ, ಎದುರಾಗುವ ವಿದ್ಯುತ್‌ ತಂತಿಗಳು, 
ಜಲಮೂಲಗಳು ಇತ್ಯಾದಿ. ಸಹಬಾಕ್ವೆ ಮತ್ತು ಒಡನಾಟಕ್ಕೆ ಈ 
ಮಗುವಿಗೆ ನಮ್ಮ ಸುತ್ತ ಜಾರಿಯಲ್ಲರುವ ನಿಯಮಗಳ ಬಗ್ಗೆಯೂ 
ತಿಆದಿರಬೇಕು. ಉದಾಹರಣೆಗೆ, ಆಟವನ್ನು ಆಡುವಾಗ 
ನಿಯಮವನ್ನು ಪಾಅಸಬೇಕು. ಪ್ರತಿ ಬಾರಿಯೂ ಒಬ್ಬರೇ ಗೆಲ್ಲಲು 
ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಚಿದು ಸುತ್ತಿನಲ್ಲ ಅವಕಾಶ 
ಸಿಕ್ಕೇ ಸಿಗಬೇಕು ಇತ್ಯಾದಿ ಅಂಶಗಳು. ಒಂದು ಸಮುದಾಯದ 
ಭಾಗವಾಗಿರುವಾಗ ಮಗುವು ಸಂಪ್ರದಾಯಗಳನ್ನು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


13 


14 


ಆಚರಣೆಗಳನ್ನು ಮತ್ತು ಆಸುಪಾಸಿನಲ್ಲ ಹಾಗು ವಿಸ್ಕರಿತ 
ಕುಟುಂಬದಲ್ಪ್ಲನ ರೀತಿ-ರಿವಾಜುಗಳನ್ನು ಕಲಅತುಕೊಳ್ಳಬೇಕು. 
ಒಂದು ಸಮುದಾಯದಲ್ಲ ಬೆಕೆಯುವಾಗ ಮಗುವಿಗೆ ಈ ಎಲ್ಲಾ 
ಅವಕಾಶಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತವೆ. ಆದರೆ 
ಇವೆಲ್ಲವನ್ನು ಮಗುವಿಗೆ ಸ್ಪಷ್ಟವಾಗಿ. ಪ್ರಜ್ಞಾಪೂರ್ವಕವಾಗಿ ತಿಆಸುವ 
ಕೆಲಸ ಮಾಡಿರುವುದಿಲ್ಲ ಅಥವಾ ಜಾರಿಗೆ ತಂದಿರುವುದಿಲ್ಲ ಬದಲಾಗಿ 
ಇದು ಸಂಪ್ರದಾಯದ ಹಾಗು ಸಂಸ್ಕೃತಿಯ ಭಾಗವಾಗಿ ಮಗು 
ಅನುಭವಿಸಬೇಕಾಗಿರುತ್ತದೆ. ಮಗುವು ಹೇಗೆ ಬೆಳೆಯುತ್ತದೆ ಮತ್ತು 
ತನ್ನದೇ ಆದ ನಂಜಕೆಯ ವ್ಯವಸ್ಥೆಯನ್ನು ಹೇಗೆ ಬೆಳೆಸಿಕೊಳ್ಳುತ್ತದೆ 
ಎನ್ನುವುದರ ಮೇಲೆ ಶಿಕ್ಷಣ ಪರಿಣಾಮ ಜೀರುತ್ತದೆ. 


ಮಗುವಿಗೆ ನಿಶ್ಚಿತವಾಗಿ ಅನೇಕ ಹಕ್ಷುಗಳರುತ್ತವೆ- ಸೂಕ್ತ ರೀತಿಯಲ್ಲ 
ಆರೈಕೆ ಹೊಂದುವುದು. ಸರಿಯಾದ ರಕ್ಷಣೆ ಪಡೆಯುವುದು. 
ಇವೆಲ್ಲವನ್ನೂ ಹಾಗು ಇನ್ನೂ ಅನೇಕ ಸಂಗತಿಗಳನ್ನು ಅರ್ಥಮಾಡಿ- 
ಕೊಳ್ಳುವಂತೆ ಶಿಕ್ಷಣವನ್ನು ಗಳಸುವುದು. ತನ್ನ ಸುತ್ತಅನ 
ಸಂಪನ್ಮೂಲಗಳು ಮತ್ತು ಚಟುವಟಕೆಗಳಲ್ಲ ಆಕೆಗಿರುವ ಪಾಲನ್ನು 
ಪಡೆಯುವುದು ಇವೆಲ್ಲವೂ ಸೇರಿರುತ್ತವೆ. ಅಂದರೆ ಕರ್ತವ್ಯಗಳೆಂದು 
ಪರಿಭಾವಿಸಲಾಗಿರುವ ಕೆಲವು ನಡವಳಕೆ ಮತ್ತು ಸಹಭಾಗಿತ್ವದ 
ನಿಯಮಗಳನ್ನು ಪಾಅಸುವ ಮೂಲಕ ಮಗು ತನ್ನ ಪಾತ್ರಗಳನ್ನು 
ನಿರ್ವಹಿಸಬೇಕಾಗುತ್ತದೆ. ಸಮುದಾಯದಲ್ಲ ಬೆರೆತಿರುವ ಮಗುವಿನ 
ಶಿಕ್ಷಣದಲ್ಲಿ ಇವೆಲ್ಲವೂ ಒಳಗೊಂಡಿರುತ್ತವೆ ಮತ್ತು ಇದು ಸಹಜ 
ಪ್ರಕ್ರಿಯೆಯಾಗಿದೆ. 


ಸಂಕೀರ್ಣ ಸಮಾಜದಲ್ಲ ಹಕ್ಕುಗಳು ಮತ್ತು ಕರ್ತವ್ಯಗಳು 


ಸಂಸ್ಕೃತೀಕರಣದ ಮೂಲಕ ಈ ಎಲ್ಲ ಅಂಶಗಳನ್ನು ಮೈಗೂಡಿಸಿ- 


ಕೊಳ್ಳುವ ಈ ಪ್ರಕ್ರಿಯೆ (೩cಟ!turation) ಮಾತ್ರ ಶಿಕ್ಷಣದ 
ಅಗತ್ಯವನ್ನು ಪೂರೈಸುವುದಿಲ್ಲ. ನಮ್ಮ ಸುತ್ತಅನ ಸಮಾಜವೂ 
ಅಭವೃದ್ಧಿ ಹೊಂದಬೇಕು, ರೂಪಾಂತರಗೊಳ್ಳಬೇಕು., ಹೊಸ ಹೊಸ 
ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕು ಎಂಬುದು ನಮಗೆ ಗೊತ್ತಿದೆ. 
ಇದರಿಂದ ಮುಖ್ಯವಾಗಿ ಮಗುವಿನಲ್ಲ ನಮ್ಮ ಕುತೂಹಲ ಹೆಚ್ಚುತ್ತದೆ. 
ಪರಿಶೋಧನೆ ಮಾಡುವ, ತನಿಖೆ ನಡೆಸುವ ಮತ್ತು ಪ್ರಶ್ನೆಗಳನ್ನು 
ಕೇಳುವ ಆಸಕ್ತಿ ಮೂಡುತ್ತದೆ. ಇವೆಲ್ಲದರ ಬಣ್ಣೆ ಶಿಕ್ಷಣವನ್ನು 
ಪಡೆಯುವ ಹಕ್ಕು ಮಗುವಿಗೆ ಇರಬೇಕು. ಇದರಿಂದ ಮಗು 
ಪ್ರೌಢಾವಸ್ಥೆಗೆ ಬಂದಾಗ ತನಗೆ ತಕ್ನುದಾದ ಆಯ್ದೆಯನ್ನು 
ಮಾಡಿಕೊಳ್ಳಲು ಮತ್ತು ತಾನು ಅರಿತಿರುವ ಸಮುದಾಯಕ್ಕಿಂತ 
ಭಿನ್ನವಾದ ಹೊಸ ಪರಿಸ್ಥಿತಿಗಳು ಮತ್ತು ಸವಾಲುಗಳನ್ನು 
ನಿಭಾಲುಸುವ ಸಾಮರ್ಥ್ಯವನ್ನು ಹೊಂದಲು ಸಾಧ್ಯವಾಗುತ್ತದೆ. 
ಸಮುದಾಯ ಎನ್ನುವುದು ದೇಶ ಮತ್ತು ವಿಶ್ವವನ್ನು ಒಳಗೊಂಡಿರುವ 
ವಿಶಾಲ ಸಮಾಜದ ಒಂದು ಭಾಗ ಎನ್ನುವುದು ಕೂಡ ನಮಗೆ 
ತಿಆದಿದೆ. ಇಂತಹ ಜ್ಞಾನವನ್ನು ಪಡೆದುಕೊಳ್ಳುವುದು ತನ್ನಿಂದ 
ಸಾಧ್ಯವಿದೆ ಎಂಬುದು ಮಗುವಿಗೆ ಗೊತ್ತಾಗಬೇಕು. ಜೊತೆಗೆ ತಾನು 
ಏನಾಗಬೇಕು ಎಂಬುದನ್ನು ಆಯ್ದೆ ಮಾಡಿಕೊಳ್ಳುವ ಹಕ್ಲು ಕೂಡ 
ಅದಕ್ಕಿರಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ತನ್ನ ಸುತ್ತಅಆರುವ. 
ಅದರಲ್ಲೂ ವಿಶೇಷವಾಗಿ ತನ್ನು ಕುಟುಂಬ ಹಾಗು ಸಮುದಾಯದಲ್ಲ 
ಲಭ್ಯವಿರುವ ಕೆಲವೇ ಕೆಲವು ಆಯ್ದೆಗಳಗೆ ಮಾತ್ರ 
ಸೀಮಿತವಾಗುವಂತೆ ಇರಬಾರದು. ಹಕ್ಕುಗಳನ್ನು ಒಳಗೊಂಡ ಈ 
ಚೌಕಟ್ಟನಲ್ಲ ನಾವು ಇವುಗಳನ್ನೆಲ್ಲ ಸೇರಿಸಿದಾಗ ಅದು ಏಕಾಏಕಿ 
ಇನ್ನಷ್ಟು ವಿಶಾಲವಾಗುತ್ತ ಹೋಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಈಗಾಗಲೇ ಸಂಕೀರ್ಣವಾಗಿರುವ ಸಮಾಜದಲ್ಲ ಮತ್ತು ಇನ್ನಷ್ಟು 
ಸಂಕೀರ್ಣವಾಗುತ್ತಿರುವ ವ್ಯವಸ್ಥೆಯಲ್ಲ ಕೆಲವು ವಿಶೇಷ 
ಪಾತ್ರಗಳನ್ನು ನಿರ್ವಹಿಸಲು ನಿರ್ದಿಷ್ಟವಾದ ಸಿದ್ಧತೆಗಳ 
ಅಗತ್ಯವಿರುತ್ತದೆ. ಪ್ರತಿಯೊಂದು ಮಗುವಿಗೂ ಇದರ ಬಣ್ಣೆ 
ಅರಿವಿರಬೇಕು ಮತ್ತು ಇಂತಹ ಅವಕಾಶಗಳ ಸಾಧ್ಯತೆಗಳನ್ನು 
ತಿಆದುಕೊಂಡಿರಬೇಕು. ಉದಾಹರಣೆಗೆ, ಮಕ್ಷಳಗೆ ಇಂತಹ 
ಆಯ್ದೆಗಳನ್ನು ತಲುಪುವ ದಾರಿಗಳು ಯಾವುವು ಮತ್ತು ಎಂತಹ 
ಒಂದು ವ್ಯವಸ್ಥೆಯಿಂದ ಅವರಿಗೆ ಸಿದ್ಧತೆ ಮಾಡಿಕೊಳ್ಳಲು 
ಸಹಾಯವಾಗುತ್ತದೆ ದ ಎಂಬುದರ ಬಣ್ಣೆ ತಿಆದಿರಬೇಕು. 
ಸಮಾನತೆಯ ಭರವಸೆಯನ್ನು ನೀಡುವ ಪ್ರಜಾಸತ್ತಾತೃಕ ರಾಷ್ಟ್ರದಲ್ಲ 
ಇದು ಸರಿಯಾದ ಮಾರ್ಗ ಕೂಡ ಆಗಿದೆ. ಒಂದು ಮಗುವಿಗೆ ಒಬ್ಬ 
ಕಲಾವಿದ, ಒಬ್ಗ ಸಂಗೀತಗಾರ, ಒಬ ಎಂಜನಿಯರ್‌, ಒಬ್ಬ ವೈದ್ಯ. 
ಒಬ್ಬ ಶಿಕ್ಷಕ ಅಥವಾ ಒಬ್ಬ ದಾದಿಯಾಗಿ ನಿರ್ವಹಿಸಬೇಕಾದ 
ಪಾತ್ರಗಳನ್ನು ತಿಆಸುವ ಶೈಕ್ಷಣಿಕ ಪ್ರಕ್ರಿಯೆ ಇರಬೇಕು ಎಂಬುದನ್ನು 
ಇದು ಸೂಚಿಸುತ್ತದೆ. 


ವಾಸ್ತವವಾಗಿ, ಮಕ್ಕಳು ಬದುಕುತ್ತಿರುವ ಮತ್ತು ಬೆಳೆಯುತ್ತಿರುವ 
ನಿಜವಾದ ಪರಿಸ್ಥಿತಿಗಳು ಇವುಗಳಂದ ಸಾಕಷ್ಟು ವಿಭಿನ್ನವಾಗಿವೆ. 
ತಾನು ತಲುಪಖೇಕಾಗಿರುವ ಗುರಿಗಳಗಾಗಿ ಕೆಲಸ ಮಾಡುವ ಮತ್ತು 
ತನ್ನು ಆಕಾಂಕ್ಷೆಗಳೆಲ್ಲ ಸಾಕಾರಗೊಳ್ಳಲು ಬೇಕಾದ ಎಲ್ಲ 
ಪ್ರಯತ್ನಗಳನ್ನು ಮಾಡುವ ಮಗುವಿನ ಜವಾಬ್ದಾರಿಯು ಈ ಹಕ್ಕಿನಲ್ಲ 
ಹಾಸುಹೊಕ್ಕಾಗಿದೆ ಎಂಬುದು ಮಾತ್ರ ಇದರಲ ಸ್ಪಷ್ಟ. ಹಾಗಾಗಿ, 
ಇದಕ್ಕೆ ತಕ್ಷುದಾದ ಸಂಪನ್ಮೂಲಗಳು ಹಾಗು ಅವಕಾಶವನ್ನು 
ಒದಗಿಸಬೇಕು ಎಂದು ನಿರೀಕ್ಷಿಸುವುದು ಮಗುವಿನ 
ಹಕ್ಗಾಗಿರುವುದರ ಜೊತೆಗೆ ಅದಕ್ಕಾಗಿ ಸಾಕಷ್ಟು ಪ್ರಯತ್ನಗಳನ್ನು 
ಮಾಡುವುದು ಅದರ ಜವಾಬ್ದಾರಿ ಕೂಡ ಆಗಿದೆ. ಒಂದು 
ಸಮುದಾಯದಲ್ಲ ಜವಾಬ್ದಾರಿಗಳಲ್ಲದೆ ಅನೇಕ ಹಕ್ಕುಗಳು 
ಇರಲಾರವು ಎಂಬುದು ಒಂದರ್ಥದಲ್ಲ ನಿಜವಾದರೂ ಅವರಿಗೆ 
ಕೇವಲ ಜವಾಬ್ದಾರಿಗಳವೆ ಮತ್ತು ಕೆಲವೇ ಕೆಲವು ಅಥವಾ 
ಯಾವುದೇ ಹಕ್ನುಗಳಲ್ಲ ಎನ್ನುವ ಪರಿಸ್ಥಿತಿಗಳಲ್ಲ ಮಕ್ಕಳು 
ಸಿಕ್ಕಿಹಾಕಿಕೊಳ್ಳಬಾರದು. ಒಂದು ಸಮಾಜವು ಅತ್ಯಗತ್ಯ ಎಂದು 
ಪರಿಗಣಿಸುವ ಜವಾಬ್ದಾರಿಗಳು ಮತ್ತು ಹಕ್ಷುಗಳು ಎಲ್ಲ ಮಕ್ಕಳನ್ನು 
ತಲುಪುವಂತೆ ಮಾಡುವುದು ಆ ಸಮಾಜದ ಕರ್ತವ್ಯ ಕೂಡ 
ಆಗಿರುವುದು ಇನ್ನೊಂದು ಬಹುಮುಖ್ಯ ಸಂಗತಿಯಾಗಿದೆ. 
ಹಕ್ಷುಗಳು ಮತ್ತು ಜವಾಬ್ದಾರಿಗಳು ರಾಷ್ಟ್ರದ ಎಲ್ಲ ಮಕ್ಕಳಗೆ 
ನ್ಯಾಯಸಮ್ಮತವಾಗಿ ಹಂಚಿಕೆಯಾಗಿವೆಯೇ ಎಂಬುದನ್ನು ನಾವು 
ಪ್ರತಿಯೊಬ್ಬರೂ ಕೇಆಕೊಳ್ಳಬೇಕಾಗಿದೆ ಕೂಡ. 


ರಾಷ್ಟ್ರದ ಪ್ರಜೆಗಳಾಗಲು ಕಲಕೆ 


ಇಂತಹ ಸ್ಥಾಭಾವಿಕವಾದ ಶಿಕ್ಷಣವು ಮಕ್ಕಳು ಬದುಕುತ್ತಿರುವ 
ಪರಿಸರದಿಂದಲೇ ಲಭ್ಯವಾಗುತ್ತದೆ. ಇದು ಅವರ ಕುಟುಂಬಗಳಂ೦ದ, 
ಸಮುದಾಯ, ಮಾಧ್ಯಮ ಮತ್ತು ಸಮಾಜದಲ್ಲ ವ್ಯಕ್ತಿಯ ಪಾತ್ರಗಳು 
ಮತ್ತು ಹಕ್ಕುಗಳು. ಪರಪ್ಪರ ಸಂಬಂಧಗಳು ಹಾಗು ಸಂವಹನಗಳಂಥ 
ಇತರ ಮೂಲಗಳಂದ ಸಮ್ಮಿಳತಗೊಂಡ ದೃಷ್ಟಿಕೋನಗಳಂ೦ದ 
ಅವರಿಗೆ ಸಿಗುತ್ತದೆ. ಮಕ್ಕಕಲ್ಲ ಬೇಡಿಕೆಗಳನ್ನು ಹಾಗು 
ಮಹತ್ವಾಕಾಂಕ್ಷಿ ಮೌಲ್ಯಗಳನ್ನು ಹುಟ್ಟುಹಾಕಲು ಬಯಸುವ 
ಮಾರುಕಟ್ಟೆ ಶಕ್ತಿಗಳದ್ದು. ಸ್ಪರ್ಧೆಯನ್ನು ಉತ್ತೇಜಸುವುದು ಅಥವಾ 
ವಿಚಾರಹೀನವಾದ ಅರ್ಹತೆ ಮತ್ತು ಬೇಡಿಕೆಗಳ ಪ್ರಜ್ಞೆಯನ್ನು 
ಹುಟ್ಟುಹಾಕುವುದು ಅವುಗಳ ಉದ್ದೇಶವಾಗಿದೆ. ಇಂತಹ ಶಕ್ತಿಗಳು 
ಸಮಾನತೆ, ವೈವಿಧ್ಯತೆ ಮತ್ತು ಬಹುತ್ತಕ್ಕೆ ತಪ್ಪು ಅರ್ಥವನ್ನು ನೀಡುವ 
ಮೂಲಕ ವಾಸ್ತವವನ್ನು ಮರೆಮಾಚಬಹುದು. ಯುವಕರಿಗೆ ತಪ್ಪು 


ಮಾಹಿತಿಯನ್ನು ನೀಡಿ ಅವರನ್ನು ತೀವ್ರಗಾಮಿಗಳನ್ನಾಗಿ ಮಾಡುವ 
ಪ್ರಯತ್ನದಲ್ಲ ತೊಡಗಿರುವ ಸಾಮಾಜಕ ಮತ್ತು ರಾಜಕೀಯ 
ಶಕ್ತಿಗಳು ನಮ್ಮ ನಡುವೆ ಇವೆ. 


ಇತ್ತೀಚಿನ ದಿನಗಳಲ್ಲ ಸಾಮಾಜಕ ಮಾಧ್ಯಮದ ಅತಿಯಾದ 
ಲಭ್ಯತೆ ಮತ್ತು ಬಳಕೆಯಿಂದಾಗಿ ಸಾಕಷ್ಟು ಪ್ರಮಾಣದ ಅನಿಯಂತ್ರಿತ 
ಮಾಹಿತಿಗಳು ಎಲ್ಲರನ್ನೂ ತಲುಪುತ್ತಿವೆ. ತಾವು ಪಡೆದ ಮಾಹಿತಿಯ 
ಸ್ಟರೂಪ, ಉದ್ದೇಶ ಮತ್ತು ನಿಖರತೆಯನ್ನು ಬಳಕೆದಾರರು ತಿಅದು- 
ಕೊಳ್ಳಬೇಕಾದ ಅಗತ್ಯವಿರುತ್ತದೆ. ಚುನಾವಣಿಯೂ ಸೇರಿದಂತೆ 
ಕೆಲವು ಸಂಕುಚಿತವಾದ ಲಾಭಗಳಗೆ ಜನರನ್ನು ಸೆಕೆಯುವ ಸೀಮಿತ 
ಉದ್ದೇಶ ಈೇ ಮಾಹಿತಿಯ ಹಿಂದಿರುವ ಸಾಧ್ಯತೆಯುರುತ್ತದೆ. ಇಂತಹ 
ಸಂದೇಶಗಳ ಮೂಲಕ ಸತ್ಯಾಸತ್ಯತೆಯನ್ನು ಅರಿತುಕೊಳ್ಳಲು 
ಅವುಗಳನ್ನು ಸರಿಯಾಗಿ ವಿವೇಚಿಸಿ ಪ್ರಜಾಸತ್ತಾತ್ಮಕ ಸಂವಿಧಾನದ 
ಮೂಲತತ್ವಕ್ಷೆ ಅನುಗುಣವಾಗಿ ನ್ಯಾಯಸಮ್ಮತವಾದ 
ಅಭಿಪ್ರಾಯವನ್ನು ಹೊಂದುವಲ್ಲ ಶಕ್ತನಾಗುವುದು ತಿಕಶುವಳಕೆಯುಳ್ಳ 
ಮತ್ತು ಸಕ್ರಿಯ ನಾಗರಿಕನಿಗಿರಬೇಕಾದ ಒಂದು ಪ್ರಮುಖ 
ಅಂಶವಾಗಿದೆ. 


ಮಕ್ಷಳು ಇಂತಹ ಜ್ಞಾನವನ್ನು ಪಡೆಯಲು ಅನುಕೂಲವಾಗುವಂತೆ 
ಪೌರತ್ವಕ್ಕೆ ಸಿದ್ಧಪಡಿಸುವ ಶಿಕ್ಷಣವು ಸೂಕ್ತವಾದ ಸಾಧನಗಳನ್ನು 
ಅಭವೃದ್ಧಿಪಡಿಸಬೇಕಾದ ಅಗತ್ಯವಿದೆ. ಈೇ ಸಪಾಧನಗಳೆಂದರೆ: 
ಮೊದಲನೆಯದಾಗಿ, ಜ್ಞಾನದ ಹೊಸಹೊಸ ಮೂಲಗಳು 
ಲಭ್ಯವಾಗುವಂತೆ ಮಾಡುವ ಸಾಮರ್ಥ್ಯ. ಅಂದರೆ ಆತೃವಿಶ್ವಾಸದ 
ಅರಿವಿಮೊಂದಿಗೆ ಹಓದುವ ಸಾಮರ್ಥ್ಯ ಮತ್ತು ಇದನ್ನು 
ಸಾಧ್ಯವಾದಷ್ಟು ಹೆಚ್ಚಿಸಿಕೊಳ್ಳುವ ಬಯಕೆಯನ್ನು ಹೊಂದುವುದು. 
ಎರಡನೆಯ ಅಂಶ ಏನೆಂದರೆ, ಒಂದು ಅಭಿಪ್ರಾಯ, ಒಂದು ಹೇಳಕೆ 
(ಅಥವಾ ಪಠ್ಯದ ಬಾಗ) ತರ್ಕಬದ್ದವಾಗಿದೆಯೇ ಮತ್ತು 
ಆಂತರಿಕವಾಗಿ ಸ್ಥಿರವಾಗಿದೆಯೇ ಮತ್ತು ಇತರ ಮೂಲಗಳಗೆ ಅದು 
ಹೇಗೆ ಹೊಂದಾಣಿಕೆಯಾಗುತ್ತದೆ ಎಂಬುದನ್ನು ತುಲನೆ ಮಾಡುವ 
ಪ್ರಖರವಾದ ಸಾಮರ್ಥ್ಯ. ಇದಕ್ಕೆ ಮುಕ್ತವಾದ ಮನಸು ಬೇಕು ಮತ್ತು 
ತೀರ್ಪನ್ನು ಬದಿಗಿಡುವಂತಹ ಮನೋಧರ್ಮ ಬೇಕಾಗುತ್ತದೆ. 
ಆದರೆ, ಇಂತಹ ತಾರ್ಕಿಕ, ಬುನಾದಿ ಸಾಮರ್ಥ್ಯಗಳ ಹರಿತವಾದ 
ಸಾಧನಗಳಗೆ ಮೂಲಭೂತವಾದ ನೈತಿಕ ಚೌಕಟ್ಟನ ಅಗತ್ಯವಿದೆ. 
ಸಾಧನಗಳನ್ನು ಬಕಸುವ ಸಿದ್ದಾಂತಗಳು ಯಾವುವು ಎಚಿಬುದನ್ನು 
ಕುರಿತು ಈ ಚೌಕಟ್ಟು ಸಲಹೆ ನೀಡುತ್ತದೆ ಮತ್ತು ಇವು ಸಾಂವಿಧಾನಿಕ 
ಹಾಗು ಮಾನವೀಯ ಮೌಲ್ಯಗಳ೦ದ ಹೊರಹೊಮ್ಮಬೇಕು. ಮೂಲ 
ಸಾಕ್ಷರತೆಯ ಜೊತೆಗೆ, ಮೂಲ ಗಣಿತದ ಸಾಮರ್ಥ್ಯ, ವೈಜ್ಞಾನಿಕ 
ಮತ್ತು ವಿವೇಚನಾಶೀಲ ಮನೋಧರ್ಮ ಇವೆಲ್ಲವನ್ನೂ ೨೦೭೦ರ 
ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲ ಮತ್ತೊಮ್ಮೆ ಪ್ರತಿಪಾದಿಸಲಾಗಿದೆ. 


ಪ್ರಸ್ತಾವನೆ ಎಂಬ ಭರವಸೆ 


ಭಾರತೀಯ ಪೌರರಿಗೆ ಅನ್ನಯವಾಗುವ ಮೌಲ್ಯಗಳ ಸಾರವು 
ಸಂವಿಧಾನದ ಪ್ರಸ್ತಾವನೆಯ ಜನರು ಕೊಟ್ಟು ಕೊಂಡಿರುವ 
ವಾಗ್ದಾನದಿಂದ ಬರುತ್ತದೆ. ವೈಜ್ಞಾನಿಕ ಮನೋಭಾವ ಮತ್ತು 
ವೈಚಾರಿಕತೆಯ ಜೊತೆಗೆ ಸಮಾನತೆ, ನ್ಯಾಯ, ಸ್ವಾತಂತ್ಯ ಹಾಗು 
ಭ್ರಾತೃತ್ವದ ವಾಗ್ದಾನ ಇದಾಗಿದೆ. ಶಾಲೆಗಳಲ್ಪ ವೈವಿಧ್ಯತೆಗೆ ಮನ್ನಣೆ 
ನೀಡುವುದು ಸೇರಿದಂತೆ ಈ ವಾಗ್ದಾನವು ಸಾಮಾಜಕ, ಆರ್ಥಿಕ 
ಮತ್ತು ರಾಜಕೀಯ ನ್ಯಾಂಯಕ್ಷೆ ಸಂಬಂಧಿಸಿದ ಅನೇಕ 
ಪರಿಣಾಮಗಳನ್ನು ಹೊಂದಿವೆ. ವೈವಿಧ್ಯತೆಯನ್ನು ಹೊಂದಿರುವ 
ಜನರನ್ನು ಹೇಗೆ ನೋಡಿ-ಕೊಳ್ಳಲಾಗುತ್ತದೆ ಎಂಬುದರ 
ಮೌಲ್ಯಮಾಪನ ಮತ್ತು ಅಸಮಾನತೆಗೆ ಪ್ರತಿಕ್ರಿಬುಸುವುದು ಹೇಗೆ 


ಎಂಬುದರ ಅರಿವನ್ನು ಪ್ರತಿಯೊಬ್ಬರಲ್ಲ ಮೂಡಿಸುವ ಕೆಲಸವನ್ನು 
ಶಿಕ್ಷಣವು ಮಾಡುತ್ತದೆ. 


ಸಂವಿಧಾನದಲ್ಲ ನೀಡಲಾದ ವಾಗ್ದಾನಗಳ ಪೈಕಿ ಅತ್ಯಂತ 
ಮಹತ್ವದ್ದೆ೦ದರೆ ಭ್ರಾತೃತ್ವದ ವಾಗ್ದಾನ. ವೈವಿಧ್ವತೆಯಲ್ಲ 
ಏಕತೆಯನ್ನು ಸಾಧಿಸಲು ಇದು ಅತ್ಯಂತ ಅಗತ್ಯದ್ದು ಹಾಗು 
ಬದುಕಿನ ಬಹುತ್ವದ ಸ್ವರೂಪಕ್ಕೆ ನೀಡುವ ಗೌರವವಾಗಿದೆ. ಉಳದೆಲ್ಲ 
ಅಂಶಗಳಗೆ ಹೋಪಲಸಿದರೆ ಈ ಮೌಲ್ಯವು ಬಹುಮುಖ್ಯವಾದುದು 
ಮತ್ತು ಇದು ಇಲ್ಲದೇ ಹೋದರೆ ಉದ ಯಾವುದೂ ಭದವಾಗಿ 
ಬೇರೂರಲು ಸಾಧ್ಯವಿಲ್ಲ. ಭ್ರಾತೃತ್ವವನ್ನು ಬೆಕೆಸುವ ಆಯಾಮಗಳ 
ವ್ಯಾಪ್ತಿ ಬಹುವಿಶಾಲವಾದುದಾಗಿದ್ದು, ವೈವಿಧ್ಯಮಯ ಹಿನ್ನೆಲೆಯುಳ್ಳ 
ಇತರರೊಂದಿಗೆ ಗುರುತಿಸಿಕೊಳ್ಳುವ ಮತ್ತು ತನ್ನಂತೆಯೇ 
ಸಮಾನವಾಗಿ ಸ್ಟೀಕರಿಸುವ ಅಪೇಕ್ಷೆಯನ್ನು ಒಳಗೊಂಡಿದೆ. 


ಯೋಚನೆ, ಅಭಿವ್ಯಕ್ತಿ. ನಂಬಕೆ, ವಿಶ್ವಾಸ ಮತ್ತು ಆರಾಧನೆಯ 
ಸ್ವಾತಂತ್ಯವು ಪ್ರಜೆಗಳಗೆ ಯೋಚಿಸುವ, ಅಭಪ್ರಾಯ ವ್ಯಕ್ತಪಡಿಸುವ, 
ಮುಕ್ತವಾಗಿ ವಾದ ಮಂಡಿಸುವ ಮತ್ತು ತನಗೆ ಸೂಕ್ತವೆಂದು ಅನಿಸಿದ 
ರೀತಿಂಶಂಲ್ಲ ವಿಶ್ವಾಸದಿಂದ ಆರಾಧಿಸುವ ಅವಕಾಶವನ್ನು 
ಒದಗಿಸುತ್ತದೆ. 


ಇತರ ಮೌಲ್ಯಗಳು 


ಜೊತೆಗೆ, ವೈವಿಧ್ಯತೆಯನ್ನು ಸ್ಟೀಕರಿಸಲು ಮತ್ತು ನಂಬಕೆಗಳು. 
ಯೋಜಿಸುವ, ಜಿಂತಿಸುವ ಭನ್ನು ರೀತಿ, ಆರಾಧನಾ ಹಸ್ಟರೂಪ. 
ಪರ್ಯಾಯ ಯೋಚನೆಗಳು ಮತ್ತು ಪ್ರರೂಪಗಳ ಬಹುತ್ತಕ್ಷೆ ಗೌರವ 
ನೀಡಲು ಸಾಕಷ್ಟು ತಾಳ್ಕೆ ಬೇಕಾಗುತ್ತದೆ. ವೈವಿಧ್ಯಮಯ 
ನಂಬಕೆಗಳು ಹಾಗು ಆರಾಧನಾ ಸ್ವರೂಪಗಳನ್ನು ಒಳಗೊಂಡಿರುವ 
ಭಾರತೀಯ ಸನ್ನಿವೇಶದಲ್ಲ. ಪತಿಯೊಬ್ಬರಿಗಾಗಿಯೂ ಇರುವ ಈ 
ಸ್ವಾತಂತ್ಯವು ಇತರರಿಗೂ ಅವಕಾಶ ನೀಡುವ ಅಂಶದೊಂದಿಗೆ 
ಹೆಣೆದುಕೊಂಡಿದೆ. ಆಚರಣೆಗಳೂ ಮತ್ತು ನಾನಾ ನಂಚಕೆಗಳಂತೆ 
ಜನರು ಪೂಜಸುವುದರಿಂದ ಅವುಗಳ ಭಾಗವಹಿಸಲು ಅಥವಾ 
ಆಸಕ್ತಿ ಹೊಂದಿದ ವೀಕ್ಷಕನಾಗಲು ಅರಿವು ಹಾಗು ಅವಕಾಶಗಳು 
ಬೇಕಾಗುತ್ತವೆ. ತನಗಾಗಿಯೇ ಇರುವ ಪ್ರಜಾಪಭುತ್ವದಲ್ಲ ಹಕ್ಕು 
ಸಾಧಿಸಲು ಇಂತಹ ಸ್ಟೀಕಾರ ಪ್ರಜ್ಞೆ ಅತ್ಯಗತ್ಯ. 


ತಿಕುವಳಕೆ ಮತ್ತು ಉದ್ದೇಶದೊಂದಿಗೆ ಪ್ರಜಾಸತ್ತಾತ್ಮಕ 
ಪ್ರಕಿಯೆಯಲ್ಲ ಭಾಗವಹಿಸಲು ಸಾಧ್ಯವಾಗುವುದು ಒಬ್ಬ 
ಪ್ರಜಾಸತ್ತಾತ್ಮಕ ವಾಗರಿಕನಾಗಿ ಇರುವ ಇನ್ನೊಂದು ಬಹುಮುಖ್ಯ 
ಅಂಶವಾಗಿದೆ. ಪ್ರಜಾಸತ್ತಾತೃಕ ಪ್ರಕ್ರಿಯೆಯಲ್ಲ ಭಾಗವಹಿಸುವುದು 
ಎ೦ದರೆ ಅಧಿಕಾರದಲ್ಲರುವ ಸರ್ಕಾರವನ್ನು ಬೆಂಬಅಸುವುದು 
ಅಥವಾ ವಿರೋಧಿಸುವುದು ಮತ್ತು ಕೇವಲ ಮತ 
ಚಲಾಯಿಸುವುದಕ್ಕೆ ಮಾತ್ರ ಸೀಮಿತವಾದುದು ಎಂಬುದು 
ಖಂಡಿತವಾಗಿಯೂ ಅಲ್ಲ. ಅಂದರೆ ಪ್ರಸಕ್ತ ವಿದ್ಯಮಾನಗಳ ಬಣ್ಣೆ 
ತಿಆದುಕೊಳ್ಳುವುದು, ವಿಶ್ಲೇಷಿಸುವುದು, ಸರ್ಕಾರದ ಮತ್ತು 
ಆಡಳತದ ಕೆಲಸಗಳ ಮೌಲ್ಯಮಾಪನ ಹಾಗು ತುಲನೆ 
ಮಾಡುವುದು, ಅವರು ಕೈಗೊಂಡಿರುವ ಕ್ರಮಗಳು ಮತ್ತು 
ನಿರ್ಧಾರಗಳಗೆ ಸೂಕ್ತ ಸಮಜಾಲುಷಿ ಪಡೆಯುವುದು ಮತ್ತು 
ಪ್ರಶ್ನಿಸುವುದು ಸೇರಿರುತ್ತದೆ. ಒಬ್ಬ ಉತ್ತಮ ಪ್ರಜೆಯಾಗಿರುವುದು 
ಎಂದರೆ ಅಧಿಕಾರದಲ್ಪರುವವರಿಗೆ ವಿಧೇಯರಾಗಿರುವುದು ಎಂದಲ್ಲ. 
ಬದಲಾಗಿ ಆಕೆ ತನ್ನು ಜೀವನಕ್ಕೆ ಮಾತ್ರವಲ್ಲ. ಇತರರ ಜೀವನದ 
ಬಧ್ಗೆಯೂ ಒಆತನ್ನು ಬಯಸುವ ತಿಳುವಳಕೆಯನ್ನು ಹೊಂದಿರುವ 
ಪ್ರಜೆಯಾಗಿರಬೇಕು. ಪಜಾಪ್ರಭುತ್ವದಲ್ಲ ಒಬ್ಬ ಶಿಕ್ಷಿತ ಪ್ರಜೆ ಎಚಿದರೆ: 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


15 


16 


* ಮಾಹಿತಿಯನ್ನು ಪಡೆದುಕೊಳ್ಳುವ ಮತ್ತು ವಿವೇಚನೆಯಿಂದ 
ತೀರ್ಮಾನಿಸುವ ಸಾಮರ್ಥ್ಯವನ್ನು ಹೊಂದಿರುವುದು. 

* ಪುರಾವೆಗಳು, ದೃಷ್ಟಿಕೋನಗಳು, ಅಜಪ್ರಾಂಶಯುಗಳು, 
ವಿಶ್ಲೇಷಣೆಗಳು, ಪ್ರತಿಪಾದನೆಗಳನ್ನು ಪಡೆದುಕೊಂಡು ಅದರ 
ಮೌಲ್ಯಮಾಪನ ಮಾಡುವುದು. 


*  ತರ್ಕಬದ್ದವಾಗಿರುವುದನ್ನು ಮತ್ತು ವೈಚಾರಿಕವಾದುದನ್ನು 


ತಿಆದುಕೊಳ್ಳುವುದು. 


ಮೇಲೆ ಪ್ರಸ್ತಾಪಿಸಿದ ಮೂರು ಸಂಗತಿಗಳು ಮಾತ್ರ ಸರ್ಕಾರ ಮತ್ತು 
ಆಡಳತ ನಡೆಸುವವರಂತೆಯೇ ನಾವು ಕೂಡ ಸಮಾನರು ಎಂಬ 


ವಿಶ್ಲಾಸವನ್ನು ಮತು ನಾಗರಿಕನಾಗಿ ಒಬನ ಪಾತ ದ ಮಹತ್ತ್ನವನು 
ವೆ QA pe ಏ Re) ವ QA 


ಅರಿಯುವ ಸಾಮರ್ಥ್ಯವನ್ನು ಹುಟ್ಟುಹಾಕಬಹುದು. ಬದಲಾಗಿ 
ಅಧಿಕಾರಸ್ಸರನ್ನು ಒಂದು ಊಳಗಮಾನ್ಯ ಪದ್ಧತಿಯಲ್ಲನ 
ವ್ಯಕ್ತಿಯಂತೆ ಸುಮನೆ ಒಪ್ಪಿಕೊಂಡು ಪರವಶವಾಗಬೇಕಾಗಿಲ್ಲ. 


ದೇಶಭಕ್ತಿ 


ದೇಶದ ಬಗ್ಗೆ ಕಾಳಜ ಮತ್ತು ಸಾಮಾಜಕ ಕಳಕಳ ಹೊಂದಿರುವುದು 
ಒಬ್ಬ ನಾಗರಿಕನಾಗಿ ಬಹುಮುಖ್ಯ ಅಂಶವಾಗಿದೆ. ಆದರೆ. 
ದೇಶಭಕ್ತನಾಗಿರುವುದು ಮತ್ತು ನಾಗರಿಕನಾಗಿ ಜವಾಬ್ದಾರಿಯಿಂದ 
ವರ್ತಿಸುವುದು ಎಂಬುದನ್ನು ಪರಾಮರ್ಶೆಗೆ ಒಕಪಡಿಸ- 
ಬೇಕಾಗುತ್ತದೆ. ರಾಷ್ಟ್ರದ ಕಲ್ಪನೆಯನ್ನು, ದೇಶಭಕ್ತಿಯ ಅರ್ಥವನ್ನು 
ಮತ್ತು ಅದು ಏನು ಮತ್ತು" ಯಾಕೆ ಗ ವುದನ್ನು ಪ್ರಶ್ನಿಸುವುದು 
ಅತ್ಯಗತ್ಯ. ಪ್ರಶ್ನೆಗಳನ್ನು ಕೇಳುವುದು ಮತ್ತು ಸರ್ಕಾರದ ಅಥವಾ 
ಆಡಳತಾತೃಕ ಕ್ರಮಗಳ ಬಗ್ಗೆ ಸಹಮತ ಇಲ್ಲದೇ ಇರುವುದು ಎಂದರೆ 
ದೇಶಪ್ರೇಮವಿಲ್ಲದೇ ಇರುವುದು ಎಚಿದಲ್ಲ. 


ಈ ದೇಶವನ್ನು ರಚಿಸುವುದು ಇಲ್ಲನ ಜನರೇ ಎಂಬುದನ್ನು 
ನಾಗರಿಕರು ಗುರುತಿಸಿ ಈ ತಿಳುವಆಕೆಯೊಂದಿಗೆ ಮತ್ತು 
ಮಾನ್ಯತೆಯೊಂದಿಗೆ ವರ್ತಿಸಬೇಕಾಗುತ್ತದೆ. ತನ್ನ ಜನರ ಬದ್ದೆ 
ಯಾವುದೇ ಕಳಕಳ ಇಲ್ಲದೆ ಮತ್ತು ರಾಷ್ಟ್ರೀಯತೆಯ ಅಮೂರ್ತ 
ಚಿಂತನೆಗೆ, ಅಂತ್ಯವಿಲ್ಲದ ತ್ಯಾಗಕ್ಕೆ ಒತ್ತಾಯಿಸುವ ದೇಶದ 
ಯಾವುದೇ ಚಂತನೆಯು ಪ್ರಜಾಸತ್ತಾತೃಕವಲ್ಲದ ಸೂತ್ರೀ- 
ಕರಣವಾಗುತ್ತದೆ. ಒಬ್ಬ ವ್ಯಕ್ತಿ ಇತರ ವ್ಯಕ್ತಿಗಳು. 
ಸಮುದಾಯಗಳು ಮತ್ತು ದೇಶಗಳು ಆದರಿಸುವ ಹೆಮ್ಮೆಯ 
ಸಂಗತಿಗಳನ್ನು ಗೌರವದಿಂದ ಕಂಡರೆ ಮಾತ್ರ ತನ್ನ ಬಧ್ಧೆ ಮತ್ತು 
ದೇಶದ ಬಧ್ಧೆ ಹೊಂದಿರುವ ಹೆಮ್ಮೆಯನ್ನು ನಿಜವಾದದು ಎಂದು 
ನಿರ್ಣಲುಸಬೇಕು. 


ಕಳೆದುಹೋದ ಕಾಲದ ತಪ್ಪುಗಳನ್ನು ಗುರುತಿಸಲು ಮಾತ್ರ ನಮಗೆ 
ಸಹಾಯ ಮಾಡುತ್ತದೆಯೇ ಹೊರತು ಅದು ನಮ್ಮ ಇಂದಿನ 
ಬದುಕನ್ನು ಉತ್ತಮಗೊಳಸುವುದಿಲ್ಲ ಎಂಬ ಅಂಶವನ್ನು ವಾವು 
ಸದಾ ಮನಗಾಣಬೇಕಾದ ಅಗತ್ಯವಿದೆ. ಗತಿಸಿದ ಕಾಲದ 
ತಪ್ಪುಗಳನ್ನು ಇಂದಿನ ಸನ್ನಿ: ವೇಶದಲ್ಲಟ್ಟು ಸಾರ್ವಭೌಮ ಗಣರಾಜ್ಯದ 
ಚಿಂತನೆಯನ್ನು ರಿಶಿ ಬೇಕಾದ ಮತ್ತು ಒಂದು ರಾಷ್ಟ್ರದ ಏಕತೆ 
ಹಾಗು ಸಮರತೆ ಎಂದರೆ ಏನು ಎಂಬುದನ್ನು ಬಚಿತಪಡಿಸಿ- 
ಕೊಳ್ಳಬೇಕಾದ ಅಗತ್ಯವಿದೆ. ಇದು ಜನರಿಗೆ ಮತ್ತು ಎಲ್ಲ ವೈವಿಧ್ಯತೆಗೆ 
ಗೌರವ ಸಲ್ಲಸದಿರುವುದೇ? ಅಂದರೆ ಏಕಮುಖೀ ಯೋಚನೆ ಮತ್ತು 
ಏಕ್‌ ನಂಜಕೆಂಯುನ್ನು ಒಳಗೊಂಡ ಏಕರೂಪತೆ ಮತ್ತು 
ಅಧಿಪತ್ಯವನ್ನೂ ಸಾಧಿಸುವುದರ ಕಡೆಗೆ ಕ್ರಮಿಸುವುದು ಎಂದು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಅರ್ಥವೇ? ಅಂದರೆ ಇದು ಇತರ ಸಮುದಾಯಗಳು ಅಥವಾ 
ವ್ಯಕ್ತಿಗಳ ವಿರುದ್ಧ ಭಯ ಮತ್ತು ಕ್ರೋಧದ ಬೀಜಗಳನ್ನು ಬತ್ತುವುದು 
ಎಂದು ಅರ್ಥವೇ? ಇದು ಕೇವಲ ಭೌತಿಕ ಭೂಮಿ ಮತ್ತು 
ಭೌಗೋಳಕ ವಿವರಣಿಗೆ ಮಾತ್ರ ಸಂಬಂಧಿಸಿದ್ದಲ್ಲವಾದ್ದರಿಂದ ಇದು 
ಈ ದೇಶದಲ್ಲಿ ಜೀಡುಜಟ್ಟರುವ ಜನರ ಬದ್ಗೆಯೂ ಕಳಕಳಯನ್ನು 
ಹೊಂದಿರಬೇಕು. ಆ ಬಣ್ಣೆ ಮತ್ತು ಅಮೂರ್ತರೂಪದ ರಾಷ್ಟ್ರದ ಮೇಲೆ 
ಹೆಚ್ಚನ ಒತ್ತು ನೀಡುವುದು. ಕಳೆದುಹೋದ ಕಾಲದ ಕಡೆಗೆ 
ಹಿನ್ನೋಟ, ಅತಿಯಾದ ರಾಷ್ಟ್ರವಾದಿಯಾಗಿರುವುದು, ಸಂಕುಚಿತ 
ಮನೋಭಾವವನ್ನು ಹೊಂದಿರುವುದು ಮತ್ತು ಒಳಗೊಳ್ಳದೇ 
ಇರುವುದು - Re ಸಂವಿಧಾನದಲ್ಲ ಕಲ್ತಸಲಾಗಿರುವಂತೆ 
ಭಾರತೀಯನಾಗಿರುವುದರ ಆಲೋಚನೆಯನ್ನೇ ಅಗೌರವಿಪಿದಂತೆ. 


ಶಾಲೆಯ ಪಾತ್ರ 


ಶಾಲಾ ಶಿಕ್ಷಣದ ಪ್ರಕ್ರಿಯೆಯು ಈ ನಿಟ್ಟನಲ್ಲ ಕೊಡುಗೆಯನ್ನು 
ನೀಡಬಹುದು ಎನು ವುದು ಘಂ ಬೋಟಿನ ಉದ್ದೇಶ. ES 
ಎಲ್ಲರಲ್ಲೂ ಸಹಭಾಗಿತ್ವ ಮತ್ತು ಸಹಯೋಗದ "ಸಂಸ್ಕ ತಿಯನ್ನು 
ಅಭಿವೃದ್ಧಿಪಡಿಸುವ ಮೂಲಕ; ವಿವಿಧ ರೀತಿಯ ಜಂಟ Bo , 
ಮತ್ತು ಚಟುವಟಕೆಗಳನ್ನು ಹಂಚಿಕೊಳ್ಳುವುದರೊಂದಿಗೆ ಇದನ್ನು 
ಸಾಧ್ಯವಾಗಿಸಬಹುದು: ಶಾಲಾ ನಿರ್ವಹಣಿ ಮತ್ತು ಶಾಲೆಯನ್ನು 
ನಡೆಸುವ ಕೆಲಸಕ್ಕೆ ಕೊಡುಗೆಯನ್ನು ನೀಡಲು ವಿದ್ಯಾರ್ಥಿಗಳು ಮತ್ತು 
ಶಿಕ್ಷಕರು ಪರಸ್ಪರ ಪಾತ್ರಗಳನ್ನು ವಹಿಸಿಕೊಳ್ಳುವ ಸಂಸ್ಕೃತಿಯನ್ನು 
ಅನುಸರಿಸುವ ಮೂಲಕವೂ ಮಾಡಬಹುದು. ಇದರಿಂದ 
ಗುಂಪುಗಳಗೆ ಜವಾಬ್ದಾರಿಯನ್ನು ನೀಡಿದಂತಾಗುತ್ತದೆ. ನಾನಾ 
ಕಾರ್ಯನಿಂಯೋಜನೆಗಳನ್ನು ಗುಂಪುಗಕ್ಲ ಹಂಚಿಕೊಂಡು 
ಯೋಜನೆಯ ಚೌಕಟ್ಟನಲ್ಲಯೇ ಆಲೋಚನೆಗಳನ್ನು ರೂಪಿಸುವ 
ಮತ್ತು ಕಾರ್ಯರೂಪಕ್ಕೆ ತರುವಂತೆ ಮಾಡುತ್ತದೆ. 


ಗುಂಪುಗಳ ಸಮನ್ವಯದ ಕೆಲಸಗಳನ್ನು ನಾನಾ ರೀತಿಯಲ್ಲ 
ವರನಡಿಸಲಹುದಾಗಿದೆ: ಉಪಕರಣಗಳ ನ ತರಗತಿಗಳು 
ಮತ್ತು ಶಾಲಾ ಆವರಣಗಳನ್ನು ಪ್ವಚ್ಛವಾಗಿರುವಂತೆ ಖಾತರಿ 
ಪಡಿಸುವುದು, ಮೈದಾನಗಳು ಮತ್ತು ಗಿಡಗಳನ್ನು ನಿರ್ವಹಣೆ 
ಮಾಡುವುದು, ಹಾಜರಾತಿಯನ್ನು ದೃಢೀಕರಿಸಲು ಸಹಾಯ 
ಮಾಡುವುದು. ಸಹಾಯದ ಅಗತ್ಯವಿರುವ ಮಕ್ಷಳಗೆ ಬೆಂಬಲವಾಗಿ 
ನಿಲ್ಲುವುದು ಇತ್ಯಾದಿ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ, ಶಾಲೆಯ 
ಸುಗಮ ಕಾರ್ಯನಿರ್ವಹಣೆಗೆ ಬೇಕಾಗಿರುವುದು ಸಹಭಾಗಿತ್ವದ 
ಜವಾಬ್ದಾರಿ ವ್ಯವಸ್ಥೆ ಮತ್ತು ಸಂಸ್ಕೃತಿಯನ್ನು ಕಾರ್ಯರೂಪಕ್ಕೆ 
ತರುವುದು. ಜೊತೆಗೆ ವೇಳಾಪಟ್ಟ. ಶಾಲಾ ಚಟುವಟಕೆಗಳು., 
ಕಾರ್ಯಕ್ರಮಗಳು ಮತ್ತು ಇತರೆ ವಿಷಯಗಕಲ್ಪ ನಿರ್ಧಾರಗಳನ್ನು 
ಕೈಗೊಳ್ಳುವ ಕಾರ್ಯದಲ್ಲ ಭಾಗಿಯಾಗುವುದು ಕೂಡ ಇದರಲ್ಲ 
ಸೇರಿರಬಹುದು. ಒಟ್ಟಾರೆ ಸ್ಟ್ಷರೂಪದ ಚೌಕಟ್ಟನ ಒಳಗೇ ನಡೆಸುವ 
ಇಂತಹ ಕಾರ್ಯಗಳು, ವಿದ್ಯಾರ್ಥಿಗಳು ಸಹಯೋಗದಿಂದ 
ಮಾಡುವ ಕೆಲಸದ ಬಗ್ಯೆ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಲು ಮತ್ತು 
ಅವರಿಗೆ ತಮ್ಮದೇ ಆದ ಸ್ವಂತ ಅಭಿಪ್ರಾಯವಿದ್ದಾಗಲೂ ಬಹುಮತದ 
ನಿರ್ಧಾರವನ್ನು ಒಪ್ಪಿಕೊಳ್ಳುವುದು ಮತ್ತು ಟೀಕೆ ಹಣು ಸಲಹೆಗಳನ್ನು 
ಥನಾತ್ಯಕವಾಗಿ ಸ್ಟೀಕರಿಸಲು ಮುಕ್ತವಾದ ಮನಸ್ಸಿನೊಂದಿಗೆ 
ಪರಾಮರ್ಶೆ ಮತ್ತು ಯೋಜನೆಂಯುಲ್ಲ ಬಾಗಿಂಶಶಾಗಲು 
ಸಹಾಯವಾಗುತ್ತದೆ. ಇವೆಲ್ಲದರಿಂದ ಮಾತುಕತೆಗೆ, ಚರ್ಚೆಗೆ ಒಂದು 
ವೇದಿಕೆಯನ್ನು ಕಲ್ತಸಿದಂತಾಗುತ್ತದೆ ಮತ್ತು ಇಂತಹ ವೇದಿಕೆಯಲ್ಲ 
ಶಾಲಾ ನಿರ್ಧಾರಗಳ ಬಗ್ಗೆ ವಿದ್ಯಾರ್ಥಿಗಳು ಪಶ್ನೆಗಳನ್ನು ಕೂಡ 
ಕೇಳುವ ಅವಕಾಶ ಒದಗುತ್ತದೆ. 


ಸಾಮಾನ್ಯ ಶಾಲೆಗಳ ಕಲ್ಪನೆಗೆ ಅತ್ಯಂತ ನಿಕಟವಾಗಿರುವವು ಎಂದರೆ 
ಸರ್ಕಾರಿ ಶಾಲೆಗಳು. ಯಾಕೆಂದರೆ ಅವು ವಿಭಿನ್ನವಾದ 
ಹಿನ್ನೆಲೆಬುಂದ ಬಂದ ಮಕ್ಷಳ ಶಿಕ್ಷಣಕ್ಕೆ ಒದಗಿಸುವ ಸಾಮರ್ಥ್ಯವನ್ನು 
ಹೊಂದಿರುತ್ತವೆ. ಶಾಲೆಯಲ್ಲ ಅವರು ಆಟದಲ್ಲ ಜೊತೆಯಾಗಬಲ್ಲರು, 
ಒಬ್ಬರಿಗೊಬ್ಬರು ಪರಸ್ಪರ ಮಾತನಾಡಬಲ್ಲರು. ಇನ್ನೊಬ್ಬಳ /ನ 
ಮಾತಿಗೆ ಕಿವಿಯಾಗಬಲ್ಲರು. ಜೊತೆಜೊತೆಗೆ ತಿಂಡಿ ಮತ್ತು 
ಊಟವನ್ನು ಹಂ೦ಚಿಕೊಳ್ಳಬಲ್ಲರು. ಅವರು ಪರಸ್ಪರ ತಮ್ಮ ನಡವಳಕೆ 
ಹೇಗಿರಬೇಕು ಎಂಬುದನ್ನು ಕಲಯುತ್ತಾರೆ. ಭಾಷೆ. ಯೋಚನೆಗಳು 
ಮತ್ತು ಆಟಗಳನ್ನು ಕಅಯುತ್ತಾರೆ. ಶಾಲೆಯ ವಾತಾವರಣದಲ್ಲ 
ಬಹುತ್ವದ ಆಚರಣೆಗಳಲ್ಲ ಭಾಗಿಂಖಾಗುವುದರ ಅಥವಾ 
ಅವಲೋಕಸುವುದರ ಮೂಲಕ ಕೆಲವು ವರ್ಗದ ಜನರಿಗೆ ಕಳಂಕ 
ಹಚ್ಚುವ ರೀತಿಯಲ್ಲ ತಪ್ಪು ಮಾಹಿತಿಯ ಪ್ರಚಾರ ನಡೆಸುತ್ತಿರುವುದಕ್ಕೆ 
ಪ್ರತಿರೋಧವನ್ನು ಬೆಳೆಸಿಕೊಳ್ಳಬಲ್ಲರು. ವಿರಾಮದ ಸಮಯದಲ್ಲ 
ಅಥವಾ ಮಧ್ಯಾಹ್ನದ ಊಟದ ಸಮಯದಲ್ಲ ಜೊತೆಯಾಗಿ 
ಕುಳತುಕೊಂಡು ಪರಸ್ಪರ ತಿಂಡಿ ತಿನಿಸುಗಳನ್ನು ಹಂಚಿಕೊಳ್ಳುವುದರ 
ಮೂಲಕ ಅವರ ನಡುವಿನ ಅನೇಕ ಗೋಡೆಗಳನ್ನು ಕೆಡವಿ 
ಹಾಕಬಹುದಾಗಿದೆ. 


ಆದರೆ ಇವೆಲ್ಲವೂ, - ಶಾಲೆಯು ಭ್ರಾತೃತ್ವವನ್ನು ಗೌರವಿಸುವುದರಿಂದ 
ಮತ್ತು ವಿದ್ಯಾರ್ಥಿಗಳ ನಡುವೆ ತಾರತಮ್ಯ ಸುಆಯದಂತೆ 
ಮಾಡುವುದರಿಂದ. ಮತ್ತು ಅವರು ಯಾವುದೇ ಜಾತಿ. 
ಸಮುದಾಯ. ಕುಟುಂಬದ ವೃತ್ತಿ ಮತ್ತು ಹಣಕಾಸಿನ 
ಸ್ಥಾನಮಾನಗಳ ಗಡಿಯನ್ನು ಮೀರಿ ಮಿತ್ರರನ್ನು. ಸಹಪಾಠಿಗಳನ್ನು. 
ತಂಡದ ಸದಸ್ಯರನ್ನು ಸೇರಿಸಿಕೊಳ್ಳುವಂತೆ ಉತ್ತೇಜನ 
ನೀಡುವುದರಿಂದ ಮಾತ್ರ ಸಾಧ್ಯವಾಗುವುದು. ವಿದ್ಯಾರ್ಥಿಗಳು 
ಒಂದು ತಂಡವಾಗಿ ಆಟವಾಡುವುದು, ಗೆಲ್ಲುವುದು ಮತ್ತು 
ಸೋಲುವುದನ್ನು ಕಲತು. ಫಲಅತಾಂಶ ಯಾವುದೇ ಇರಲ ಅದನ್ನು 
ಸ್ಟೀಕರಿಸುವುದು. ಸಾಂಸ್ಕೃತಿಕ ಮತ್ತು ಇತರ ಚಟುವಟಕೆಗಳಲ್ಪ 
ಪರಸ್ಪರ ಒಂದಾಗುವುದು ಮತ್ತು ಶಾಲೆಗಾಗಿ ಅನೇಕ 
ಸವಾಲುಗಳನ್ನು ಗಟ್ಟಿಯಾಗಿ ಎದುರಿಸುವುದನ್ನು ಅರ್ಥ 
ಮಾಡಿಕೊಳ್ಳುವಂತಹ ಕಾರ್ಯಯೋಜನೆ ಕಲ್ಪಸುವುದು ಕೂಡ 
ಇವೆಲ್ಲದರಲ್ಲ ಒಳಗೊಂಡಿದೆ. 


ವಿದ್ಯಾರ್ಥಿಗಳಲ್ಲ ನ್ಯಾಯಯುತ ಆಲೋಚನೆಗಳನ್ನು ಬೆಳೆಸಲು 
ಅವರೊಂದಿಗೆ ಪಾರದರ್ಶಕತೆಯಿಂದ ಇದ್ದು ವಸ್ತುನಿಷ್ಠ 
ಪ್ರತಿಕ್ರಿಯೆಗಳನ್ನು ನೀಡುವುದು ಅತ್ಯವಶ್ಯಕವಾಗಿದೆ. 


ಒಂದು ಶಾಲೆಯ ಆಂತರಿಕ ಕಾರ್ಯನಿರ್ವಹಣಿ ಮತ್ತು 
ಚಟುವಟಕೆಗಳು - ಉದಾಹರಣೆಗೆ, ಜೊತೆಯಾಗಿ ಕೆಲಸ ಮಾಡುವ 
ಅನುಭವವನ್ನು ಒದಗಿಸುವುದು, ಪಾರದರ್ಶಕವಾದ ರೀತಿಯಲ್ಲ 
ಎಲ್ಲರನ್ನೂ ನೋಡುವುದು ಮತ್ತು ಮಿಶ್ರ ಗುಂಪುಗಳನ್ನು 
ಒಳಗೊಳ್ಳುವುದನ್ನು ಖಾತ್ರಿಗೊಳಸುವುದು ಇತ್ಯಾದಿ - ಸೂಕ್ಷ 
ನೆಲೆಯಲ್ಲರುವ ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುವ ಮನೋ- 
ಭೂಮಿಕೆಗೆ ಮಕ್ಕಳನ್ನು ಸಿದ್ದಗೊಆಸುವುದು ಅತ್ಯಂತ 
ಮುಖ್ಯವಾದುದು ಮತ್ತು ವಿಶಾಲ ಸಮಾಜದಲ್ಲ ಹಾಗು ಅದರ 
ಸವಾಲುಗಳೊಂದಿಗೆ ಮುಖಾಮುಖಯಾಗಲು ಬೇಕಾದ ಸಿದ್ದತೆ 
ಕೂಡ ಹೌದು. ಈ ಸಿದ್ಧತೆಯು ವಿಶಾಲ ಸಮಾಜದ ಮೇಲೆ 
ಪರಿಣಾಮವನ್ನು ಜೀರುವ ಕಳಕಳಯ ವಿಷಯಗಳೊಂದಿಗೆ 
ತೊಡಗಿಕೊಳ್ಳುವಂತಿರಬೇಕು. ಚರ್ಚೆಯ ಮೂಲಕ ಇತರರಿಗೆ, 
ಅಪರಿಚಿತರಿಗೆ. ಭೇಟ ಮಾಡದವರು ಮತ್ತು ಅವರ ಸವಾಲುಗಳ ಬಗ್ಗೆ 
ಕಳಕಳ, ಪ್ರಚಲತ ವಿದ್ಯಮಾನಗಳ ಬಗ್ಗೆ ಅರಿವು ಹೊಂದಿ, ವಿಭಜಕ 
ವಿಚಾರಗಳ ಸುತ್ತ ಆಕರ್ಷಿತರಾಗಿ ಪ್ರಲೋಭನೆಗೆ ಒಳಗಾಗುವುದನ್ನು 


ತಡೆಯುವುದು ಮತ್ತು ಅದನ್ನು ಪ್ರತಿರೋಧಿಸುವುದು, ಅನಾವರಣ- 
ಗೊಳ್ಳುತ್ತಿರುವ ದೊಡ್ಡ ಜಕ್ಕಟ್ಟುಗಳಗೆ ಕಳಕಳಯಿಂದ ಪ್ರತಿಕ್ರಿಯೆ 
ನೀಡುವುದು (ಇತ್ತೀಚಿನ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲ 
ಜನರ ಮಹಾ ವಲಸೆಯಂತಹ ಸಂದರ್ಭದಲ್ಲ). ಪರಿಸರವನ್ನು 
ಸಂರಕ್ಷಿಸುವ ಜವಾಬ್ದಾರಿಯುತ ಮಾರ್ಗಗಳನ್ನು ಉತ್ತೇಜಸುವುದು. 
ಭೂ ಅವನತಿಯನ್ನು ತಡೆಯುವುದು. ಸುಸ್ಲಿರ ಸಾಮದ್ರಿಗಳು, 
ಉತ್ಪನ್ನಗಳು, ವಿಧಾನಗಳ ಬಳಕೆಗೆ ಒತ್ತಾಯುಸುವುದು ಮತ್ತು 
ಕೊಳ್ಳುಬಾಕ ಸಂಸ್ಥೃತಿಯನ್ನು ತಡೆಯುವುದು. ಮೇಲೆ ಪ್ರಸ್ತಾಪಿಸಿದ 
ಎಲ್ಲವೂ ಸಮುದಾಯದ ಯೋಜನೆಗಳೂ ಭಾಗವಹಿಸುವುದರ 
ಮೂಲಕ ಸಾಮಾಜಕ ಜವಾಬ್ದಾರಿಗಳ ಬಣ್ಣೆ ಅರಿವನ್ನು 
ಬೆಳೆಸಿಕೊಂಡು ಒಂದಲ್ಲ ಒಂದು ವಿಧದಲ್ಲ ಪ್ರತಿಕ್ರಿಯಸುವ 
ಮಾರ್ಗಗಳಾಗಿವೆ. 


ಒಟ್ಟು ಸಾರಾಂಶ 


ಇವುಗಳಲ್ಲ ಬಹಳಷ್ಟನ್ನು ಶಾಲೆಗಳು ಜಾರಿಗೆ ತರುವುದು ಸುಲಭದ 
ಮಾತಲ್ಲ. ಆದರೆ ಎಲ್ಲರ ಮಟ್ಟವನ್ನೂ ಮೇಲಕ್ಷೇರಿಸಿ ಇಂತಹ ಒಂದು 
ಪೂರಕ ವಾತಾವರಣವನ್ನು ಸಾಧ್ಯವಾಗಿಸುವ ಪ್ರಯತ್ನವಂತೂ 
ಮಾಡಬಹುದು. ವಿಶಾಲ ನೆಲೆಯ ಎಲ್ಲ ಹಂತಗಳಲ್ಪ್ಲಯೂ ಮಕ್ಕಳಲ್ಲ 
ಅರಿವು ಮೂಡಿಸುವಂತಹ ಮತ್ತು ಪ್ರಯತ್ನ ಮಾಡಬಹುದಾದ 
ನಿಟ್ಟನಲ್ಲ ಶಾಲೆಗಳು ಚರ್ಚೆಯನ್ನು ಆರಂಭಸಬಹುದಾಗಿದೆ. ಇದರ 
ಜೊತೆಗೆ ಶಾಲೆಯಿಂದ ಆಚೆಗೆ ಮತ್ತು ಸಮುದಾಯದಲ್ಲ ಕೆಲವು 
ಕ್ರಮಗಳನ್ನು ಕೈಗೊಳ್ಳುವುದು ಸಾಮಾಜಕವಾಗಿ ಜವಾಬ್ದಾರಿಯ 
ಹಾಗು ಉತ್ತಮ ನಾಗರಿಕನ ದ್ಯೋತಕವಾಗಿದೆ: ತಂಡಗಳು ಮತ್ತು 
ಗುಂಪುಗಳಲ್ಲ ಜಾತ್ಮತೀತ ಸಹಭಾಗಿತ್ವ. ಸಾರ್ವತ್ರಿಕವಾಗಿ 
ಭ್ರಾತೃತ್ವದ ಭಾವನೆಯನ್ನು ಖಾತ್ರಿಗೊಳಸುವುದಕ್ಷಾಗಿ ಪಂಥ-ರಹಿತ 
ಗೆಳೆತನವನ್ನು ರೂಪಿಸುವುದು ಮುಖ್ಯವಾಗುತ್ತದೆ. ಮಕ್ನಳು ಕೂಡ 
ತಂಡದ ಆಟಗಳು, ಶಾಲಾ ಕಾರ್ಯಗಳಲ್ಲ ಜಂಟಯಾಗಿ 
ಜವಾಬ್ದಾರಿಗಳನ್ನು ವಹಿಸಿಕೊಳ್ಳುವುದು. ಶಾಲೆಯಲ್ಲ ಸಣ್ಣ ಹಾಗು 
ದೊಡ್ಡ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು. ವಿವಿಧ ಅಗತ್ಯಗಳ 
ಮೂಲಕ ಪರಪ್ಪರ ಒಬ್ಬರಿಗೊಬ್ಬರು ಸಹಾಯ ಮಾಡುವುದು ಇತ್ಯಾದಿ 
ಕೆಲಸಗಳನ್ನು ಮಾಡಬೇಕಾದ ಅಣತ್ಯವಿರುತ್ತದೆ. 


ಇವೆಲ್ಲದರ ಹೊರತಾಗಿಯೂ ಮಕ್ಷಳು. ಓದುವುದರ ಮೂಲಕ ಮತ್ತು 
ಇತರ ಮೂಲಗಳಂದ ಹೊಸ ಜ್ಞಾನವನ್ನು ವಿಶ್ವಾಸದಿಂದ 
ಪಡೆದುಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳಲು: ತರ್ಕಬದ್ಧವಾಗಿ 
ಮತ್ತು ಸ್ಪಷ್ಟತೆಬುಂದ ಅಭಪ್ರಾಯವನ್ನು ವ್ಯಕ್ತಪಡಿಸುವುದು, ತಮ್ಮ 
ಬಗ್ಗೆ ಧನಾತ್ಕಕವಾದ ಚಿತ್ರವನ್ನು ಹೊಂದಿರಲು: ಅತ್ಯಂತ ಬಲವಾದ 
ನೈತಿಕ ನೆಲೆಯನ್ನು ಹೊಂದಿರಲು ಮತ್ತು ನಿರೀತನಾಗಿರಲು 
ಪೌರತ್ವದ ತರಬೇತಿಯ ಅಗತ್ಯವಿದೆ. ಪೌರತ್ವ ಎಂದರೆ ಪ್ರತಿಯೊಬ್ಬ 
ಕಲಕಾರ್ಥಿಯೂ ಕೂಡ ತನ್ನು ಪ್ರಾಮುಖ್ಯತೆಯ ಬಗ್ಗೆ ವಿಶ್ವಾಸದಿಂದಿ- 
ರುವುದು ಮತ್ತು ಆಕೆಯ ಪಾತ್ರದ ಬಧ್ಗೆ ಜವಾಬ್ದಾರಿಯುತಳಾಗಿ 
ವರ್ತಿಸುವುದು. 


ಶಾಲೆಗಳು ಇದನ್ನು ಸಾಧ್ಯವಾಗಿಸುವುದು ಬದ್ಧತೆಯಿಂದ ಕೂಡಿದ 
ತಂಡವನ್ನು ಅವಲಂಜಸಿದೆ. ಈ ತಂಡದಲ್ಲ ಕೇವಲ ಶಿಕ್ಷಕರು 
ಮಾತ್ರವಲ್ಲದೆ ಇಡೀ ಶಾಲೆಯ ಸಿಬ್ಬಂದಿ ಸಕ್ರಿಯವಾಗಿರ- 
ಬೇಕಾಗುತ್ತದೆ. ಜೊತೆಗೆ ಈ ತಂಡಕ್ಕೆ ಸುರಕ್ಷಿತ ಭಾವನೆ ಬರುವಂತೆ 
ಮಾಡುವ, ಪ್ಲಯಂ ಭರವಸೆಯ ಹಾಗು ಪೌರತ್ವದ ಪ್ರಜ್ಞೆಯನ್ನು 
ಮೂಡಿಸುವ ವಾತಾವರಣವನ್ನು ರೂಪಿಸಬೇಕಾಗುತ್ತದೆ. 
ಪೋಷಕರು ಸೇರಿದಂತೆ ಬಾಹ್ಯ ಪ್ರಪಂಚದ ಜೊತೆ ಮಾತುಕತೆ 
ನಡೆಸಲು ಅವರು ಆತ್ಕವಿಶ್ಥಾಸವನ್ನು ಪಡೆಯಬೇಕು. ಇಂತಹ 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


17 


ಮಾತುಕತೆಗಳು ಸದಾ ಮೇಲೆ ವಿವರಿಸಿದ ಮೌಲ್ಯಗಳಗೆ ತಕ್ಕುದಾಗಿ 
ಸೌಹಾರ್ದಯುತವಾಗಿಯೇ ಇರಲಾರದು ಎಂಬ ಅರಿವೂ 
ಅವರಿಗಿರಬೇಕು. ಇದಕಾಗಿ ಅವರು ಪೌರತ್ವವನ್ನು ಅರ್ಥ 
ಮಾಡಿಕೊಳ್ಳುವ ಅಗತ್ಯವಿರುತ್ತದೆ. ಶಾಲೆಯ ಸಮಾಜೋ 
ಸಾಂಸ್ಥೃತಿಕ ವಾತಾವರಣದ ಯಾವಯಾವ ಅಂಶಗಳನ್ನು 
ಸಾಕಾರಗೊಆಸಬಲ್ಲೆವು ಎಂದು ಅರಿಯುವ ಸಾಮರ್ಥ್ಯವನ್ನು 


ಉಲ್ಲೇಖಗಳು 


National Education Policy 2020, Department of Education Government of India, Delhi 
National Curriculum Framework 2005, NCERT 


Dewan Hriday Kant, (2017) Curricula: What can the school do in the life of the child, Voices of Teachers and Teacher Educators, 8-15, NCERT, August 
2017, New Delhi 


ಹೊಂದಿರಬೇಕು ಮತ್ತು ಮುಕ್ತವಾದ ಹಾಗು ಔಚಿತ್ಯಪೂರ್ಣ 
ಚರ್ಚೆಗೆ ಅವಕಾಶವನ್ನು ನೀಡಲು ತಮ್ಮದೇ ಆದ ಪೂರ್ವಗ್ರಹಗಳು 
ಮತ್ತು ನಿಷ್ಠೆಗಳನ್ನು ಬದಿಗಿರಿಸಲು ಸಾಧ್ಯವಾಗ-ಬೇಕು. ಇದರಿಂದ 
ಮಕ್ಷಳು ಮಾನವೀಯ ಮತ್ತು ಸಾಂವಿಧಾನಿಕ ಮೌಲ್ಯಗಳಂದ 
ತುಂಬದ ತಮ್ಯದೇ ಆದ ತರ್ಕಬದ್ಧ ಅಭಿಪ್ರಾಯಗಳನ್ನು 
ರೂಪಿಸಿಕೊಳ್ಳುವುದನ್ನು ಕಅಯುತ್ತಾರೆ. 


ಹೃದಯಕಾಂತ್‌ ದಿವಾನ್‌ ಅವರು ಪ್ರಸ್ತುತ ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಭಾಷಾಂತರ ಉಪಕ್ರಮದೊಂದಿಗೆ 
ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರು ಏಕಲವ್ಯ ಎಂಬ ಗುಂಪಿನ ಸ್ಥಾಪಕ ಸದಸ್ಯರು ಮತ್ತು ಉದಯಪುರದ ವಿದ್ಯಾಭವನ 
ಸೊಸ್ಯೆಟಯ ಶೈಕ್ಷಣಿಕ ಸಲಹೆಗಾರರು. ಕಳೆದ ನಲವತ್ತು ವರ್ಷಗಳ ಅವಧಿಯಲ್ಲ ಅವರು ಶಿಕ್ಷಣ ಕ್ಷೇತ್ರದಲ್ಲ ನಾನಾ ರೀತಿಯ 
ಜವಾಬ್ದಾರಿಗಳನ್ನು ನಿಭಾಲಸಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶೈಕ್ಷಣಿಕ ಆಪಿಷ್ಠಾರಗಳು ಮತ್ತು ರಾಜ್ಯ ಶೈಕ್ಷಣಿಕ ಪ್ರರೂಪಗಳ 
ಪರಿವರ್ತನೆಯ ಪ್ರಯತ್ನದಲ್ಲ ಸಕ್ರಿಯವಾಗಿ ತೊಡಗಿಸಿಕೊಂಡವರು. ಅವರನ್ನು ಈ ಮಿಂಚಂಚೆ ಮೂಲಕ 
ಸಂಪರ್ಕಿಸಬಹುದು: hardy @azimpremjifoundation.org 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2021 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ಲತಾ ಕೆ.ಸಿ. 


